ಸದನದಲ್ಲಿ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


13.ಜಿಂದಾಲ್‌ ಕಂಪನಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೀಡಿದ್ದ ಭೂಮಿಯ ಬಗ್ಗೆ 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


133 (760) ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಜಿಂದಲ್‌ ಸಂಸ್ಥೆಯು ಬಳ್ಳಾರಿಯಲ್ಲಿ ಯಾವಾಗ ಉಕ್ಕಿನ ಉತ್ಪಾದನೆಯನ್ನು ಪ್ರಾರಂಭಿಸಿತ್ತು ; 


(ಆ) ಈ ಸಂಸ್ಥೆಗೆ ನೀಡಲಾದ ಒಟ್ಟು ಜಮೀನಿನ ಪ್ರಮಾಣ ಎಷ್ಟು ; 


(ಇ) ಲೀಸ್‌ ಒಪ್ಪಂದ ಮಾಡಿಕೊಳ್ಳುವಾಗ ಹಾಕಿದ ನೀತಿ ನಿಯಮಾವಳಿಗಳನ್ನು ಸಂಸ್ಥೆಯು ಸಂಪೂರ್ಣವಾಗಿ ಪಾಲಿಸಿದೆಯೇ ; 


(ಈ) ಕಂಪನಿಯ ಮೇಲೆ ಕಾನೂನು ಉಲ್ಲಂಘನೆಗೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣ ದಾಖಲಾಗಿದ್ದು, ಅವುಗಳು 
ಇತ್ಯರ್ಥವಾಗದೇ ಲೀಸ್‌ಗಾಗಿ ಕೊಟ್ಟ ಜಮೀನನ್ನು ಮಾರಾಟ ಮಾಡುವುದು ನಿಯಮಾನುಸಾರವಾಗಿದೆಯೇ ; (ವಿವರ 
ನೀಡುವುದು) 


(ಉ) ಈ ಮಾರಾಟದ ಬೆಲೆಯನ್ನು ನಿರ್ಧರಿಸಲು ಹಮ್ಮಿಕೊಂಡಿರುವ ವೈಜ್ಞಾನಿಕ ಮಾನದಂಡಗಳೇನು ? 


